ಕಥೆಗಳು ಮಕ್ಕಳ ಪೋಷಣೆಗೆ ಹೇಗೆ ಸಹಾಯಕ? 


ವ್ಯಾಲೆಂಟೀನಾ ತ್ರಿವೇದಿ 


ಜಗತ್ತು ಮನುಷ್ಯನ ಊಹೆಗೂ ನಿಲುಕದಂತೆ ನಾಗಾಲೋಟದಲ್ಲ 
ಬದಲಾಗುತ್ತಿದೆ. ಇಂತಹ ಕಾಲಘಟ್ಟದಲ್ಲಿ ಖುಷಿ ಹಾಗೂ ಯಶಸ್ತೀ 
ಜೀವನವನ್ನು ನಡೆಸಬೇಕಾದರೆ ನಮಗೆ ಸರಿಯಾದ ಸಾಧನದ 
ಅಗತ್ಯವಿದೆ ಎಂಬುದು ಸತ್ಯ. ಕಥೆಗಳೊಂದಿಗೆ ತೊಡಗಿಕೊಳ್ಳುವ 
ಮೂಲಕ ಇಂತಹ ಸಾಧನಗಳನ್ನು ಪಡೆದುಕೊಳ್ಳಲು ಸಾಧ್ಯವಿದೆ 
ಎನ್ನುವ ಅಚ್ಚರಿಯ ಸಂಗತಿ ಅನೇಕರಿಗೆ ತಿಅದಿರುವುದಿಲ್ಲ. 
ಕಥೆಗಳನ್ನು ಹೇಳುವ ಪರಿಪಾಠ ಎಲ್ಲ ಸಂಸ್ಕೃತಿಗಳಲ್ಲಯೂ ಇದೆ. 
ಅದು ಕೇವಲ ಜ್ಞಾನವನ್ನು ಮಾತ್ರವಲ್ಲ ಜಾಣ್ಮೆಯನ್ನು ಕೂಡ 
ಹಂಚುವ ಪ್ರಾಥಮಿಕ ವಿಧಾನ. ದುರದೃಷ್ಟವಶಾತ್‌ ಅಕಾಡೆಮಿಕ್‌ 
ಕೋರ್ಸ್‌ಗಳಗೆ ಸಂಬಂಧಿಸಿದ ವಿಷಯದ ಹೊರೆ 
ಹೆಚ್ಚಿರುವುದರಿಂದ ಅದು ಕಲಅಕೆಯನ್ನು ಪ್ರೋತ್ಸಾಹಿಸುವ 
ಬಹುಮುಖ್ಯ ಸಾಧನ ಎಂಬುದು ದೂರವಾಗುತ್ತಿದೆ. 
ಸಂಕೀರ್ಣವಾದ ಪಠ್ಯಕ್ರಮವು ಶಾಲೆಗಳು ಹೆಚ್ಚು ಬೋಧನೆಯ 
ಕಡೆಗೆ ಗಮನ ಹರಿಸುವಂತೆ ಮಾಡಿರುವುದರಿಂದ 
ಕಥೆಗಳೊಂದಿಗೆ ಕಳೆದುಕೊಂಡಿರುವ ಕಲಅಕಾ ಅಂತರ ಹೆಚ್ಚುತ್ತ 
ಹೋಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ (ಎನ್‌ಇಪಿ)ಯಲ್ಲ ಕಥೆ 
ಹೇಳುವುದನ್ನು ಕೂಡ ಒಂದು ಸಾಧನವಾಗಿ ಪ್ರಸ್ತಾಪ 


ಮಾಡಿರುವುದರಿಂದ ಅದಕ್ಕೆ ಹೆಚ್ಚನ ಆದ್ಯತೆಯನ್ನು 
ನೀಡಲಾಗುತ್ತಿದೆ. "ಕಅಕೆ ಯಾವತ್ತೂ ಸಮದ್ರವಾಗಿ, 
ಪರಿಪೂರ್ಣವಾಗಿ. ಆನಂದದಾಯಕವಾಗಿ ಮತ್ತು 


ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವ ರೀತಿಯಲ್ಲ ಇರಬೇಕು. 
ಶಿಕ್ಷಣದ ಗುರಿ ಜ್ಞಾನಗ್ರಹಣದ ಬಲವರ್ಧನೆ ಮಾತ್ರವಲ್ಲ ನಮ್ಮ 
ನಡವಳಕೆಯ ಸುಧಾರಣಿ ಕೂಡ ಹೌದು. ಜೊತೆಗೆ 21ನೇ 
ಶತಮಾನದ ಪ್ರಮುಖ ಕೌಶಲಗಳೊಂದಿಗೆ ಸಮರ್ರ ಹಾಗೂ 
ಪರಿಪೂರ್ಣವಾದ ವ್ಯಕ್ತಿಗಳನ್ನು ಸಿದ್ಧಪಡಿಸುವುದು ಕೂಡಾ 
ಶಿಕ್ಷಣದ ಉದ್ದೇಶವಾಗಿದೆ” ಎಂದು ಈ ನೀತಿಯಲ್ಲ ತಿಆಸಲಾಗಿದೆ. 
ಇದು ಬಹಳ ದೊಡ್ಡ ಕೆಲಸವೆಂದು ಕಾಣುವುದೇ? ನಿಜಕ್ಸೂ ಇಲ್ಲ. 
ನೀವು ಕಥೆಗಳೊಂದಿಗೆ ನಿರಂತರ ತೊಡಗಿಸಿಕೊಂಡರೆ ಇದು 
ದೊಡ್ಡ ಕಾರ್ಯಭಾರವೆಂದು ಅನಿಸುವುದೇ ಇಲ್ಲ. ಇದರಲ್ಲ ಕಿರು- 
ಮಧ್ಯಮ- ಮತ್ತು ದೀರ್ಫಾವಧಿಯ ಪ್ರಯೋಜನಗಳನ್ನು 
ಹೊಂದಿದೆ. ಅಲ್ಲಾವಧಿಯ ಪ್ರಯೋಜನ ಕೂಡ ಮಧ್ಯಮ ಹಾಗೂ 
ಸುದೀರ್ಪಾವಧಿ ಪ್ರಯೋಜನಕ್ಕೆ ಬಾಗಿಲು ತೆರೆಯುವಂತೆ 
ಮಾಡುತ್ತದೆ! 


ಹೀಗೆ ನಾವು ಕಥೆಗಳ ಬಗ್ಗೆ ಮಾತನಾಡುವ ಸಂದರ್ಭದಲ್ಲ 
ಜಾನಪದ ಕಥೆಗಳು ಈಗಲೂ ಪ್ರಸ್ತುತ ಎಂಬುದನ್ನು 


ಮರೆಯಬಾರದು. ಜನರು ಕಥೆಗಳ ಹಿಂದಿನ ಮೌಲ್ಯ ಏನು 
ಎಂಬುದನ್ನು ಅರ್ಧ ಮಾಡಿಕೊಂಡಿದ್ದರು. ಜಾನಪದ ಕಥೆಗಳು, 
ಐತಿಹ್ಯಗಳು. ಪುರಾಣ ಕಥೆಗಳ ಮಾಧ್ಯಮದ ಮೂಲಕವೇ 
ನಮ್ಮಲ್ಲರುವ ಜ್ಞಾನವು ತಲೆಮಾರುಗಳಂದ ತಲೆಮಾರಿಗೆ 
ವರ್ಗಾವಣಿಯಾಗುತ್ತಿದೆ. ಇಂತಹ ಒಂದು ಮಾಧ್ಯಮದ 
ಮೂಲಕ, ನಾವು ಆ ಸಂಸ್ಕೃತಿಗೆ ಸೇರಿದವರೆನ್ನುವ ಭಾವ, 
ಇನ್ನೊಬ್ಬರ ಸಂಸ್ಕೃತಿಯ ಮಹತ್ವವನ್ನು ಹಂಚಿಕೊಳ್ಳುವ, 
ಅವರಲ್ಪರುವ ಭನ್ನತೆ ಮತ್ತು ಸಮಾನತೆಗಳನ್ನು ಅರ್ಥ 
ಮಾಡಿಕೊಳ್ಳುವ ಪ್ರವೃತ್ತಿ ಬೆಳೆಯುತ್ತಿತ್ತು. 


ಅವರಿರುವ ಪರಿಸರಕ್ಕೆ ಹೆಚ್ಚು ಸಾಮೀಪ್ಯತೆಯನ್ನು ಹೊಂದಿರುವ 
ಕಥೆಗಳನ್ನು ಹೇಳದರೆ ಅದರಿಂದ ಮಕ್ಕಳ ಮೇಲೆ ಪರಿಣಾಮ 
ಉಂಟಾಗುವ ಸಾಧ್ಯತೆಗಳು ಹೆಚ್ಚು. ಜಾನಪದ ಕಥೆಗಳು 
ಸಾಮಾನ್ಯವಾಗಿ ತಮ್ಮ ಪ್ರದೇಶದ. ಅಲ್ಲನ ಜನರ. 
ಸಂಪ್ರದಾಯಗಳು. ನಂಜಕೆಗಳು ಹಾಗೂ ಸಂವೇದನೆಗಳನ್ನು 
ಬಂಚಬಸುತ್ತವೆ. ತಮ್ಮದೇ ನೆಲದ ಅಥವಾ ತಮ್ಮದೇ ಪರಿಸರದ 
ಜಾನಪದ ಕಥೆಗಳನ್ನು ಕೇಳುತ್ತ ಹೋದ ಹಾಗೆ ಅದು ತಮಗೇ 
ಸಂಬಂಧಿಸಿದ್ದೇನೋ ಎಂಬ ಭಾವನೆ ಗಟ್ಟಯಾಗುತ್ತ 
ಹೋಗುತ್ತದೆ ಹಾಗೂ ಒಬ್ಬರ  ಅಸ್ತಿತ್ಯ್ತವನ್ನು ಕೂಡ 
ಬಲಪಡಿಸುತ್ತದೆ. ಒಬ್ಬ ವ್ಯಕ್ತಿ ಎಷ್ಟೇ ಎತ್ತರಕ್ಕೆ ಏರಿದರೂ ಕೂಡ 
ಆತ ಗಾಆಯ ಅಧೀನಕ್ಕೆ ಸಿಕ್ಕಿ ಹಗ್ಗ ತುಂಡಾದ ಗಾಳಪಟದಂತೆ 
ಅಲ್ಲ ಎಂಬ ಖಾತರಿಯನ್ನು ಒದಗಿಸುತ್ತದೆ. ಇನ್ನೊಂದು 
ಪ್ರದೇಶದ ಅಥವಾ ಇನ್ನೊಂದು ಸಮುದಾಯದ ಜಾನಪದ 
ಕಥೆಗಳನ್ನು ಕೇಳುವುದು ಅಥವಾ ಓದುವುದು ಇನ್ನೊಂದು 
ಸಂಸ್ಕೃತಿಗೆ ಕಿಂಡಿಯುದ್ದಂತೆ. ಇನ್ನೊಂದು ಪ್ರದೇಶದ 
ಸಂಪ್ರದಾಯಗಳು ಹಾಗೂ ನಂಚಕೆಗಳನ್ನು ವಿವರಿಸುವುದರಿಂದ 
ಜಗತ್ತಿನ ನಾನಾ ಭಾಗಗಳಲ್ಲ ಇರುವ ಜನರು ಒಂದೇ ರೀತಿ 
ಇರುವುದಿಲ್ಲ ಎಂಬ ಮೂಲಭೂತ ಸಂಗತಿಯನ್ನು 
ಬೋಧಿಸುತ್ತದೆ. ಹಾಗಾಗಿ ನಾವು ಮನುಷ್ಯರು ಒಂದು 
ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಲಸಿದರೆ ಪರಸ್ಪರ ಭಿನ್ನ 
ಸಂಸ್ಕೃತಿ- ಸಂಪ್ರದಾಯವನ್ನು ಹೊಂದಿದ್ದೇವೆ ಎಂಬುದನ್ನು 
ಮಗು ಕಲಅಯುತ್ತದೆ. ಕಥೆಗಳನ್ನು ಹಓದುವುದು ಮತ್ತು 
ಕೇಳುವುದರಿಂದ ವೈವಿಧ್ಯತೆ ಎನ್ನುವುದು ಸಹಜವಾದ ಪ್ರಕ್ರಿಯೆ 
ಎಂದು ಸಹಿಸಿಕೊಳ್ಳುವುದು ಮಾತ್ರವಲ್ಲದೆ. ಗೌರವಿಸಲು ಹಾಗೂ 


ಖುಷಿಪಡಲು ದಾರಿ ಮಾಡುತ್ತದೆ. ಹೀಗೆ ಕಥೆಗಳಲ್ಲ 
ತೊಡಗಿಕೊಳ್ಳುವುದರಿಂದ ' ವಿಭನ್ನತೆ' ಯನ್ನು ಮೀರುವ 
'ಸಹಿಷ್ಣುತೆ'ಯನ್ನು ತರುತ್ತದೆ. 


ಬುದ್ಧಿವಂತಿಕೆ ಮತ್ತು ಸಾಮಾನ್ಯ ಪ್ರಜ್ಞೆಯ ಕಥೆಗಳು: 


ಭಾರತದಲ್ಲಿ ಪಕ್ಷಿಗಳು. ಪ್ರಾಣಿ. ಮರಗಳು, ಪರ್ವತಗಳು, ರಾಜರು, 
ಸನ್ಯಾಸಿಗಳು. ಮಹಿಳೆಯರು ಮತ್ತು ಪುರುಷರ ಕುರಿತು ಸಾವಿರ 
ಸಾವಿರ ಕಥೆಗಳ ಸಾಗರವೇ ಇದೆ. ಇವೆಲ್ಲವೂ ಮನುಷ್ಯನ 


ಜಾಣ್ಯಿಯನ್ನು ಹಂಚುವ ಪ್ರಯತ್ನ ಮಾಡುತ್ತವೆ. ಹೀಗೆ ಅಪಾರ 
ಬುದ್ದಿವಂತಿಕೆಯನ್ನು ಒಳಗೊಂಡ ಸಣ್ಣ ಹಾಗೂ ಸರಳ ಜಾನಪದ 
ಕಥೆಗಳ ಕೆಲವು ಉದಾಹರಣಿಗಳನ್ನು ಇಲ್ಲ ನೀಡಲಾಗಿದೆ. 
ಜಾನಪದ ಕಥೆಗಳು ಎಲ್ಲ ಕಾಲಕ್ಕೂ ಪ್ರಸ್ತುತ ಎಂಬುದನ್ನು ಇವು 
ಸಾಜೀತುಪಡಿಸುತ್ತವೆ: 


ಮೂರ್ಯರಾಜ 


ರಾಜ ತನ್ನ ಅರಮನೆಯ ಉದ್ಯಾನವನದಲ್ಲ ಸುತ್ತಾಡುತ್ತಿದ್ದಾಗ ಚೆಂದದ ಹಕ್ಕಿಯೊಂದನ್ನು ನೋಡಿದ. ತಕ್ಷಣ ಅದನ್ನು ಆತ 
ಹಿಡಿದುಕೊಂಡ. ತನ್ನನ್ನು ಬಟ್ಟುಜಡುವಂತೆ ಆ ಹಕ್ಕಿ ಪರಿಪರಿಯಾಗಿ ಬೇಡಿಕೊಂಡಿತು. ಆದರೂ ಬಡಲಅಲ್ಲ. ಆಗ ರಾಜನಿಗೆ ತನ್ನನ್ನು 
ಜಟ್ಟರೆ ಮೂರು ಮುತ್ತಿನಂತಹ ಮಾತುಗಳನ್ನು ಹೇಳುವುದಾಗಿ ಆ ಪಕ್ಷಿ ತಿಅಸಿತು. ರಾಜ ಅದಕ್ಕೆ ಒಪ್ಪಿದಾಗ ಈ ಕೆಳಗಿನ ಮೂರು 
ಮುತ್ತಿನಂತಹ ಮಾತುಗಳನ್ನು ಹೇಳತು: 


1. ಆಗಿ ಹೋಗಿರುವ ಘಟನೆಗೆ ಯಾವತ್ತೂ ಮರುಗದಿರು. 
2. ನಿನಗೆ ಸಿಗದೆ ಇರುವುದಕ್ಕೆ ಯಾವತ್ತೂ ಹಂಬಅಸದಿರು 
3. ಯಾವುದು ಅಸಾಧ್ಯವೋ ಅದನ್ನು ಎಂದೂ ನಂಬಬೇಡ. 


ಈ ಮೂರು ಮುತ್ತಿನಂತಹ ಮಾತುಗಳನ್ನು ಕೇಳದ ಬಳಕ ಅವು ತುಂಬಾ ಚೆನ್ನಾಗಿವೆ ಎಂದು ಹೇಳ ಹಕ್ಕಿಯನ್ನು ಬಂಧನದಿಂದ 
ಮುಕ್ತಗೊಳಸಿದ. ರಾಜನ ಕೈಗೆ ಸಿಗಲಾರದಷ್ಟು ದೂರ ಹಾರಿಹೋದ ಹಕ್ಕಿಯು ಗಹಗಹಿಸಿ ನಗತೊಡಗಿತು. 


"ಭಾರೀ ಸುಲಭದಲ್ಲ ನಾನು ಬಂಧಮುಕ್ತನಾಡೆ" ಎಂದು ಹೇಳದ ಅದು ಮತ್ತೆ ಮುಂದುವರಿದು ಹೇಳತು: 'ನನ್ನ ಹೊಟ್ಟೆಯಲ್ಲ ನಿನ್ನ 
ಮುಷ್ಟಿಯಷ್ಟು ಗಾತ್ರದ ವಕ್ರವಿದೆ' ಎಂದಿತು. 


ತಕ್ಷಣ ತನ್ನ ಕೈಂದ ಹಾರಿಹೋದ ಪಕ್ಷಿಗಾಗಿ ಪರಿತಪಿಸುತ್ತ, ತನ್ನ ಬಳ ಬಂದರೆ ನಿನಗೆ ವೈಭೋಗದಿಂದ ಕೂಡಿದ ಜೀವನವನ್ನು 
ನೀಡುವುದಾಗಿ ಭರವಸೆ ಕೊಟ್ಟ. 


ರಾಜನನ್ನು ಹಂಗಿಸುವಂತೆ ನೋಡಿದ ಪಕ್ಷಿಯು. 'ಅಯ್ಯೋ ಮೂರ ರಾಜನೇ, ನಾನು ನಿನಗೆ ಈಗಷ್ಟೇ ಹೇಳದ ಮೂರು 
ಮುತ್ತಿನಂತಹ ಮಾತುಗಳನ್ನು ಮರೆತುಬಲ್ಲೆಯಾ! ನನ್ನನ್ನು ಕಳೆದುಕೊಂಡ ನೀನು ಈಗ ಪಶ್ನಾತ್ತಾಪಪಡುತ್ತಿರುವೆ. ನಾನು ನಿನ್ನ 
ಕೈಗೆ ಎಟುಕದೇ ಇರುವಷ್ಟು ದೂರ ಹೋದ ಬಳಕವೂ ನನ್ನನ್ನು ಪಡೆಯಲು ಬಯಸುತ್ತಿರುವೆ. ನನ್ನಂತಹ ಪುಟ್ಟ ಹಕ್ಕಿ ನಿನ್ನ ಮುಷ್ಟಿ 
ಗಾತ್ರದ ವಜ್ರವನ್ನು ನುಂಗಲು ಸಾಧ್ಯವೇ ಮತ್ತು ನುಂಗಿಯೂ ಹೇಗೆ ಬದುಕಿರಲು ಸಾಧ್ಯ?' ಎಂದು ಹೇಳುತ್ತ ದೂರ 
ಹಾರಿಹೋಲುತು. 


ಈ ಕಥೆಯಲ್ಲಿ ಬರುವ ಕೆಲವು ವಿಚಾರಗಳನ್ನು . 


ಗಮನಿಸೋಣ: 


ಕ ಸ್ಥಾತಂತ್ಯದ ಬೆಲೆ. 

* ಅಪಾಯದ ಹೊತ್ತಿನಲ್ಲೂ ಮನಸ್ಸಿನ ಸ್ಥಿಮಿತವನ್ನು 
ಕಳೆದುಕೊಳ್ಳದೇ ಚತುರತೆ ಮತ್ತು ಬುದ್ಧಿವಂತಿಕೆಯನ್ನು 
ಉಪಯೋಗಿಸುವುದು. 

* ಬುದ್ಧಿವಂತಿಕೆ ಎನ್ನುವುದು ಕೇವಲ ಗಾತ್ರ, ಶಕ್ತಿ ಅಥವಾ 
ಸಂಪತ್ತಿಗೆ ಸಂಬಂಧಿಸಿದ್ದಲ್ಲ. 


ಅಸ್ತಿತ್ವದಲ್ಲೇ ಇಲ್ಲದ ವಜ್ರವನ್ನು ಪ್ರಸ್ತಾಪ ಮಾಡುವ ಮೂಲಕ, 
ದೊಡ್ಡ ವಜ್ರವು ರಾಜನನ್ನು ಇನ್ನಷ್ಟು ಶ್ರೀಮಂತನನ್ನಾಗಿ 
ಮಾಡಬಹುದೇ ಅಥವಾ ಈ ಮುತ್ತಿನಂತಹ ಮಾತುಗಳನ್ನು 
ಅಳವಡಿಸಿಕೊಳ್ಳುವುದರಿಂದ ಶ್ರೀಮಂತನಾಗುತ್ತಾನೆಯೇ? 
ಎಂದು ಅಚ್ಚರಿಪಡುವಂತೆ ಮಾಡುತ್ತದೆ. 


ಇಲ್ಲ ಇನ್ನೂ ಕೆಲವು ಅಂಶಗಳನ್ನು ಗಮನಿಸಬಹುದು: 
ಪ್ರಾಣಿಗಳಗೆ ನೀಡುವ ಹಿಂಸೆ, ಪ್ರಕೃತಿಗೆ ಕೊಡಬೇಕಾದ ಗೌರವ 
ಮತ್ತು ಅಧಿಕಾರ ಶಕ್ತಿಯ ಸಮೀಕರಣಗಳು. ಒಂದೇ ಒಂದು 
ಕಥೆಯಿಂದ ಅನೇಕ ರೀತಿಯ ಕಲಕೆಯ ಎಳೆಗಳು ನಮಗೆ 


ಸಿಗುತ್ತವೆ ಎಂಬುದಕ್ಕೆ ಇದು ತಕ್ಕ ಉದಾಹರಣೆ. ಇದು ಕೇವಲ 
ಒಂದು ಪುಟ್ಟ ಹಕ್ಕಿಯ ಕಿರುಗಥೆ! ಇಂತಹ ಒಂದು ಸಣ್ಣ 
ತುಣುಕಿನಿಂದ ಅತ್ಯ೦ತ ಮೌಲ್ಯಯುತವಾದ ಕಲಕೆಯನ್ನು ಬೇರೆ 
ಇನ್ಯಾವುದೇ ಮೂಲದಿಂದ ಕಲಯಲು ಸಾಧ್ಯವೆಂದು ನಿಮಗೆ 
ಅನಿಸುತ್ತದೆಯೇ?! 


ಮಕ್ಕಳು ತಮ್ಮ ಸುತ್ತಅನ ಪ್ರಪಂಚದಲ್ಲ ಇರುವ ಇಂತಹ 
ಗುಣಗಳನ್ನು ಗುರುತಿಸುವುದಕ್ಲೂ ಮೊದಲು ಕಥೆಗಳಲ್ಲರುವ 
ಒಳ್ಳೆಯತನ, ಹಾಸ್ಯ, ಬುದ್ದಿವಂತಿಕೆ, ಧೈರ್ಯ ಮತ್ತು 
ಗುಣಗಳನ್ನು ಶ್ಲಾಫಿಸಲು ಶುರುಮಾಡುತ್ತಾರೆ. ಹಾಗಾಗಿ ಇಂತಹ 
ಕಥೆಗಳು ಮಕ್ಕಳ ಬದುಕಿನಲ್ಲ ಮೌಲ್ಯಗಳನ್ನು ಜತ್ತಬಲ್ಲವು ಮತ್ತು 
ಉತ್ತಮ ಮೌಲ್ಯದ ಗಟ್ಟ ತಳಪಾಯವನ್ನು ನಿರ್ಮಿಸಬಲ್ಲವು. 
ಕಳೆದ ಕೆಲವು ವರ್ಷಗಳ ಅವಧಿಯಲ್ಲ ಕೋವಿಡ್‌- 1೨ 
ನಿಭಾಯಿಸುತ್ತ ಹೋದ ಹಾಗೆ ಸ್ಥಿತಿಸ್ಥಾಪಕತ್ವ್ತದ ಮೌಲ್ಯ ಏನು 
ಎಂಬುದು ಅರಿವಾಗಿದೆ. ಇಂತಹ ಒಂದು ಕಲಕೆಯನ್ನು ವಾವು 
ಪಠ್ಯಪುಸ್ತಕದಿಂದ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಬದಲಾಗಿ 
ಪ್ರತಿಕೂಲ ಪರಿಸ್ಥಿತಿಯಲ್ಲಯೂ ಚೇತರಿಸಿಕೊಳ್ಳುವುದು ಹೇಗೆ 
ಎಂಬುದನ್ನು ಕಥೆಗಳಲ್ಲನ ಪಾತ್ರಗಳ ರೂಪದಲ್ಲ ತಿಆಸುವುದು 
ಹೆಚ್ಚು ಪರಿಣಾಮಕಾರಿ. ಅಂತಹ ಗುಣಗಳನ್ನು ಸಹಜ 
ವಿಧಾನದಲ್ಲ ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. 


ಆಲಿಸುವುದನ್ನು ಕಲಿಯುವುದು 


ಶಾಲೆಗೆ ಹೋಗಲು ಕಾತರದಿಂದ ಕಾಯುತ್ತಿದ್ದ ಹುಡುಗಿಯೊಬ್ಬಳ 
ಕಥೆಯುದು. ಶಾಲೆಗೆ ಹೋಗುವ ದಿನ ಬಂದಾಗ ಆಕೆ ಹೊಸ 
ಬ್ಯಾಗ್‌ ಮತ್ತು ಟಫಿನ್‌ ಬಾಕ್ಸ್‌ ಹಿಡಿದು ಶಾಲೆಯ ಬಸ್‌ ಹತ್ತಿದಳು. 
ಆದರೆ ಜೋಲುಜದ್ಧ್ದ ಮುಖದೊಂದಿಗೆ ಮನೆಗೆ ಬಂದ ಆಕೆ, 
'ನೀನು ನನ್ನನ್ನು ಶಾಲೆಗೆ ಕಳುಹಸಬಾರದಿತ್ತು' ಎಂದು ತಾಂಗೆ 
ಹೇಳದಳು. ಗಾಬರಿಗೊಂಡ ತಾಯ ಯಾಕೆ ಎಂದು ಕೇಳದಳು. 
ಕಣ್ಣಲ್ಲ ನೀರು ತುಂಬಕೊಂಡ ಆಕೆ ಹೇಳದಳು: 'ನನಗೆ ಓದಲು- 
ಬರೆಯಲು ಬರುವುದಿಲ್ಲ. ಅವರು ನನಗೆ ಮಾತನಾಡಲು 
ಅಡುವುದಿಲ್ಲ! 


ತರಗತಿಯಲ್ಲ ಮಕ್ಕಳು ಏನನ್ನು ಮಾಡಲು ನಾವು ಬಡುತ್ತಿಲ್ಲ 
ಅಥವಾ ಜಡುತ್ತೇವೆ ಎಂಬುದನ್ನು ಆಕೆ ತನ್ನ ಸರಳ ಉತ್ತರದ 
ಮೂಲಕ ಹೇಳದ್ದಾಳೆ. ನಾವು ಆಅಸುವುದು. ಮಾತನಾಡುವುದು. 
ಓದುವುದು, ಬರೆಯುವುದರ (Listening, Speaking, 
Reading, Writing-LSRW) ಮೇಲೆ ಗಮನ ಹರಿಸುತ್ತೇವೆ. 
ಆದರೆ ಸಾಮಾನ್ಯವಾಗಿ ಬರೆಯುವುದನ್ನು ಕಲಅಸುವ 
ತರಾತುರಿಯಲ್ಲ ಆಅಸುವ ಮತ್ತು ಮಾತನಾಡುವುದನ್ನು 
ಕಅಸಲು ಮರೆಯುತ್ತೇವೆ. ತರಗತಿಯಲ್ಲ ಮಾತನಾಡುವುದನ್ನು 
ಅಪಿಸ್ಪಿನ ನಡವಳಕೆ ಎಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ 
ವಾವು ಮಕ್ಕಳನ್ನು ಮೌನವಾಗಿ ಕುಳತುಕೊಳ್ಳುವಂತೆ 
ಮಾಡುತ್ತೇವೆ. ' ಗಮನವಿಟ್ಟು ಕೇಆ' ಮತ್ತು 'ಸುಮ್ಮನೆ 
ಕೇಆಸಿಕೊಳ್ಳ/ಆಲಸಿ' ಎ೦ಬ ಶಿಕ್ಷಕರ ಮಾತುಗಳು ತರಗತಿಯಲ್ಲ 


ಆಗಾಗ ಕೇಳ ಬರುತ್ತವೆ. ಮಕ್ಕಳು ಏನನ್ನು ಹೇಳಲು 
ಬಯಸುತ್ತಿದ್ದಾರೆ ಎಂಬುದನ್ನು ಆಅಸಲು ನಾವು ಸಿದ್ಧರಿಲ್ಲ. 
ಆದರೂ ನಾವು ಹೇಳುವ ಮಾತನ್ನು ಅವರು ಆಲಅಸಬೇಕು ಎಂದು 
ಬಯಸುತ್ತೇವೆ. ಆದರೆ ಗಮನವಿಟ್ಟು ಕೇಳುವುದು ಅಂದರೆ ಏನು 
ಎಂಬುದನ್ನು ವಾವು ಮಕ್ನಳಗೆ ತಿಆಸದೇ ಹೋದರೆ ಅವರು 
ಅದನ್ನು ಅಭ್ಯಾಸ ಮಾಡುತ್ತಾರೆ ಎ೦ದು ಹೇಗೆ ನಿರೀಕ್ಷೆ ಮಾಡಲು 
ಸಾಧ್ಯ? 


ಮಕ್ಕಳು ಅತ್ಯಂತ ಆಸಕ್ತಿಯಿಂದ ಕೇಳುವಂತೆ ಮಾಡುವ 
ಪರಿಣಾಮಕಾರಿ ಮಾರ್ಗವೆಂದರೆ ತರಗತಿಯ ಕಥೆ 
ಹೇಳುವುದು. ಕಥೆಗಳನ್ನು ಕೇಳುವಂತೆ ಮಾಡುವುದರಿಂದ 
ಮಕ್ನಳು ಸ್ತಾಭಾವಿಕವಾದ ರೀತಿಯಲ್ಲ  ಆಲಅಸುವ 
ಕಲೆಯನ್ನು ಕರಗತ ಮಾಡಿಕೊಳ್ಳುತ್ತಾರೆ. ಇದು ಮಕ್ಕಳ 
ಏಕಾಗ್ರತೆ, ಗ್ರಹಣಪಶಕ್ತಿ ಮತ್ತು ಅಭವ್ಯಕ್ತಿ ಸಾಮರ್ಥ್ಯವನ್ನು 
ಹೆಚ್ಚಿಸುತ್ತದೆ. ಜೊತೆಗೆ ವಿದ್ಯಾರ್ಥಿಗಳ ಇತರ ಎಲ್ಲ 
ವಿಷಯಗಳ ನಿರ್ವಹಣಿಯಲ್ಲ ಪೂರಕ ಪರಿಣಾಮ 
ಬೀರುತ್ತದೆ. ಶೈಕ್ಷಣಿಕವಾಗಿ ಉತ್ತಮ ಪ್ರದರ್ಶನ ತೋರದೇ 
ಇರುವ ಮಗುವು ಕೂಡ ಯಾವುದೇ ಕೀಳರಿಮೆ ಇಲ್ಲದೆ 
ಕಥೆಯನ್ನು ಆಅಸಬಲ್ಲುದು. ಒಂದು ಕಥೆಯನ್ನು ಹೇಳದ 
ತಕ್ಷಣ ಯಾವುದೇ ಬೋಧನೆಯನ್ನು ಮಾಡಿದರೆ 
ಅದರಿಂದ ಉತ್ತಮ ಪರಿಣಾಮ ಉಂಬಾಗುತ್ತದೆ 
ಎಂಬುದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಕೂಡ. 
ತರಗತಿ ಆರಂಭವಾಗುವುದಕ್ಲೂ ಮುನ್ನ ಎರಡು ನಿಮಿಷ 
ಯಾವುದಾದರೂ ಕಥೆಯನ್ನು ಹೇಆದರೆ ಮಕ್ಕಳ ಏಕಾಗ್ರತೆ 
ಹೆಚ್ಚುತ್ತದೆ ಮತ್ತು ಅವರು ಅಧ್ಯಯನದ ಮೇಲೆ ಹೆಚ್ಚು 
ಗಮನವಿಡುತ್ತಾರೆ. ಇಂತಹುದೊಂದು ಅಭ್ಯಾಸವನ್ನು 
ಅಳವಡಿಸಿಕೊಂಡ ಮೂರನೇ ತರಗತಿ ಶಿಕ್ಷಕಿಯೊಬ್ಬರು 
ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಹಾಗೆ 
ಮಾಡಿದ ಎರಡೇ ವಾರಕ್ಕೆ ಶಿಕ್ಷಕ ತರಗತಿಯನ್ನು 
ಪ್ರವೇಶಿಸುವುದಕ್ಕೆ ಮೊದಲೇ ಮಕ್ಕಳು ಜಾಗೃತರಾಗಿ 
ತಾವಾಗಿಯೇ ಅತ್ಯಂತ ಏಕಾಗ್ರತೆಯಿಂದ ಕೇಳಲು 
ಸಿದ್ಧವಾಗುತ್ತಿದ್ದರು! 


ಆಅಸುವ ಕೌಶಲ ಸುಧಾರಿಸುತ್ತ ಹೋದ ಹಾಗೆ ಅದರಿಂದ 
ಇನ್ನಿತರ ಪ್ರಯೋಜನಗಳು ಕಾಣಿಸಿಕೊಳ್ಳುತ್ತವೆ. ಉಳದವರು 
ಮಾತನಾಡಲು ಅವಕಾಶ ನೀಡಲು, ಮಾತುಗಳ ನಡುವಿನ 
ಮೌಲ್ಯವನ್ನು ಅರ್ಥಮಾಡಿಕೊಳ್ಳಲು. ಇತರರ 
ದೃಷ್ಟಿಕೋನಗಳನ್ನು ಶ್ಲಾಫಿಸಲು ಸಾಧ್ಯವಾಗುತ್ತದೆ. ಇದರಿಂದ 
ಪರಾನುಭೂತಿಯಂತಹ ಅತ್ಯುತ್ತಮ ಗುಣಗಳನ್ನು 
ಬೆಳೆಸಿಕೊಳ್ಳಲು ವೇದಿಕೆ ಕಲ್ಪಸಿದಂತಾಗುತ್ತದೆ. ಇಲ್ಲದೇ ಹೋದರೆ 
ಇವೆಲ್ಲವನ್ನೂ ಕಅಸಲು ಸಾಧ್ಯವಾಗುವುದಿಲ್ಲ. ತರಗತಿಯಲ್ಲ 
ಕಥೆಗಳನ್ನು ಹೇಳುವುದರಿಂದ ಅಂತಹ ಕಥೆಗಳ ಸುತ್ತ ಚರ್ಚೆ 
ಹುಟ್ಟುಹಾಕಲು ಅವಕಾಶ ಮಾಡಿದಂತಾಗುತ್ತದೆ. ಜೊತೆಗೆ 


ಸಾಮಾಜಕ ಕೌಶಲಗಳೂ ಬೆಳೆಯುತ್ತವೆ. ಇದರಿಂದ 
ಸುದೀರ್ಪಾಾವಧಿಯಲ್ಲ ವೈಯಕ್ತಿಕ ಹಾಗೂ ವೃತ್ತಿಪರ 
ಸಂಬಂಧಗಳು ಕೂಡ ಸುಧಾರಿಸುತ್ತವೆ. ಜಗತ್ತಿನ ಎಲ್ಲ 
ಸಮಸ್ಯೆಗಳಗೆ ಮೂಲ ಏನೆಂದರೆ ಸರಿಯಾಗಿ ಕೇಆಸಿಕೊಳ್ಳದೆ 
ಇರುವುದು ಎಂದು ನನ್ನ ನಂಜಕೆ. ನಾನಾ ಸಮುದಾಯಗಳು. 
ಧರ್ಮಗಳು ಮತ್ತು ನಾನಾ ದೇಶಗಳ ಜನರು ಪರಸ್ಪರ ಆಅಸದೇ 
ಇರುವುದರಿಂದ ಸಂಘರ್ಷಗಳಗೆ ಕಾರಣವಾಗಿದೆ. ಏಕೆಂದರೆ, 
ಹವಾಮಾನ ಬಕ್ಕಟ್ಟನ (imate isis) ನಡುವೆ ಇರುವ 
ಮಾನವ ಪ್ರಾಣಿಗಳಾದ ನಾವು ನಮ್ಮ ಚೆಂದದ ಗ್ರಹದ ಮಾತನ್ನು 
ಕೂಡ ಕೇಳುತ್ತಿಲ್ಲ. 


ಕಥೆ ಕೇಳುತ್ತಿರುವಾಗ ನಮ್ಮ ಮೆದುಳಿನಲ್ಲಿ ಏನಾಗುತ್ತದೆ? 


ಒಂದಾದ ಬಳಕ ಇನ್ನೊಂದರಂತೆ ಘಟನೆಗಳು ತೆರೆದುಕೊಳ್ಳುವ 
ಒಂದು ಕಥೆಯ ಪ್ರರೂಪದಿಂದ ಕಅಕೆಯ ಮೇಲೆ ಅಷ್ಟೊಂದು 
ಪರಿಣಾಮಕಾರಿಯಾದ ಪ್ರಭಾವ ಯಾಕೆ ಉಂಬಾಗುತ್ತದೆ? 
ಒಂದು ವೇಳೆ ನಾವು ಒಬ್ಬ ಶಿಕ್ಷಕಿಯ ಉಪನ್ಯಾಸವನ್ನು ಕೇಆದರೆ 
ಅಥವಾ ಬುಲೆಬ್‌ ಪಾಲುಂಬಟ್‌ಗಳರುವ ಪವರ್‌ ಪಾಯುಂಬಟ್‌ 
ಪ್ರಸ್ತುತಿಯನ್ನು ವೀಕ್ಷಿಸಿದರೆ. ಅಲ್ಲ ಪದಗಳನ್ನು ಅರ್ಥಕ್ಷಾಗಿ 
ವಿಸಂಕೇತಿಸುತ್ತೇವೆ (4ೇಂಂರೇ). ಆಗ ನಮ್ಮ ಮಿದುಳನಲ್ಲರುವ 
ಭಾಷಾ ಸಂಸ್ಥರಣಿಯ ಪ್ರದೇಶ ಮಾತ್ರ ಸಕ್ರಿಯವಾಗುವುದು 
ಜಟ್ಟರೆ ಬೇರೇನೂ ಸಂಭವಿಸುವುದಿಲ್ಲ. 


ಆದರೆ ನಾವು ಒಂದು ಕಥೆಯನ್ನು ಕೇಳದಾಗ ನಮ್ಮಲ್ಪ 
ನಾಟಕೀಯ ಐಬದಲಾವಣಿಗಳು ಉಂಬಾಗುತ್ತ ಹೋಗುತ್ತವೆ. 
ಒಂದು ಕಥೆಯ ಘಟನೆಗಳನ್ನು ನಾವು ಅನುಭವಿಸುವ 
ಸಂದರ್ಭದಲ್ಲ ನಮ್ಮ ಮಿದುಳನಲ್ಲ ಕೇವಲ ಭಾಷಾ ಸಂಸ್ಥರಣ 
ಭಾಗಗಳು ಮಾತ್ರ ಸಕ್ರಿಯಗೊಳ್ಳದೆ ಇತರ ಭಾಗಗಳು ಕೂಡ 
ಸಕ್ರಿಯಗೊಳ್ಳುತ್ತ ಹೋಗುತ್ತವೆ. ಒಂದು ಬಗೆಯ ಆಹಾರ ಎಷ್ಟು 
ರುಚಿಯಾಗಿದೆ ಎಂದು ಯಾರಾದರೂ ನಮಗೆ ಹೇಆದರೆ ನಮ್ಮ 
ಸಂವೇದನೆಯ ಕವಚ (sensory cಂtೀx) ಚುರುಕಾಗುತ್ತದೆ. 
ಅದು ಚಲನೆಗೆ ಸಂಬಂಧಿಸಿದ್ದಾಗಿದ್ದರೆ ನಮ್ಮ ಚಲನಾ ಕವಚ 
(mಂtಂr cಂrtೀx) ಚುರುಕುಗೊಳ್ಳುತ್ತದೆ. ಗೆಳೆಯನೊಬ್ಬ ಪರ್ವತ 
ಶ್ರೇಕಿಯಲ್ಲ ಕಳೆದ ರಜಾದಿನದ ಬಗ್ಗೆ ಹೇದರೆ ನಾವು ಅದೇ 
ಪರ್ವತಗಳಲ್ಲ ಕಳೆದ ರಜಾದಿನಗಳನ್ನು ನೆನಪಿಸಿಕೊಳ್ಳುತ್ತೇವೆ. 


ಚಿಕ್ಕ ವಯಸ್ಸಿನ ಮಕ್ಕಳಲ್ಲ ಈ ಕಥೆಗಳು ಉಂಟುಮಾಡುವ 
ಇನ್ನೊಂದು ಅದ್ಭುತ ಸಂಗತಿ ಏನೆಂದರೆ ಅವರು ಹೊಸದನ್ನು 
ಆಲೋಚಿಸುವಂತೆ ಮಾಡುತ್ತವೆ; ಇಂತಹ ಆಲೋಚನೆಗಳು 
ಸರಿ-ತಪ್ಪುಗಳ ಭಾರವನ್ನು ಮೀರಿದ ಸಂಗತಿಗಳಾಗಿವೆ. ಇದು 
ಮನಸ್ಥು ಯಾವುದೇ ಅಡೆತಡೆ ಇಲ್ಲದೆ ಮುಕ್ತವಾಗಿ 
ಸಂಚರಿಸುವಂತೆ ಮಾಡುತ್ತದೆ ಮತ್ತು ಹೀಗೆ ಸಂಚರಿಸುತ್ತ 
ತನ್ನದೇ ಆದ ಕಅಕೆಯ ಪದರವನ್ನು ಸೃಷ್ಟಿಸುತ್ತದೆ. ಮಕ್ನಳು 
ನಿಯಮಿತವಾಗಿ ಕಥೆಗಳಲ್ಲ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದರೆ 
ಅತ್ಯಂತ ಸಂಕೀರ್ಣವಾದ ಜ್ಞಾನಗ್ರಹಣ ಪ್ರಕ್ರಿಯೆಗಳಗೂ ಚಾಲನೆ 


'ಕಥೆಯನ್ನು ಹೇಳುವ ವ್ಯಕ್ತಿ ಮತ್ತು ಅದನ್ನು ಆಅಸುವ 
ವ್ಯಕ್ತಿಯ ಮಿದುಳುಗಳು ಪರಸ್ಪರ ಏಕೀಭವಿಸಬಹುದು' 
ಎಂದು ಪ್ರಿನ್ಸ್‌ಟನ್‌ನಲ್ಲರುವ ಮನೋವಿಜ್ಞಾನಿ ಮತ್ತು 
ನರವಿಜ್ಞಾನದ ಪ್ರೊಫೆಸರ್‌ ಯೂರಿ ಹಸನ್‌ ಹೇಳುತ್ತಾರೆ. 
ಇದರಿಂದ ಎರಡು ನಿರ್ದಿಷ್ಟವಾದ ಪ್ರಯೋಜನಗಳವೆ. 
ಮೊದಲನೆಯದು, ಒಂದು ಕಥೆಯನ್ನು ಕೇಳುವುದರಿಂದ 
ಮಿದುಳನ ಅನೇಕ ಪ್ರದೇಶಗಳು ಪ್ರಚೋದನೆಗೆ 
ಒಳಗಾಗುತ್ತವೆ. ಇದು ಒಂದು ನಿರ್ದಿಷ್ಟ ಜಾಗದಲ್ಲ 
ಅತ್ಯಂತ ಜಡವಾಗಿ ಕುಳತು ಕೇಳುವುದಕ್ಕಿಂತ ಹೆಚ್ಚು 
ಗಾಢವಾದ ಅನುಭವವನ್ನು ನೀಡುತ್ತದೆ. ಎರಡನೆಯದಾಗಿ 
ಒಂದು ಕಥೆ ಅದನ್ನು ಹೇಳುವ ಮತ್ತು ಕೇಳುವವರ 
ನಡುವೆ ಒಂದು ಬಾಂಧವ್ಯವನ್ನು ಸೃಷ್ಟಿಸುತ್ತದೆ ಮತ್ತು 
ಇದು ಕಥೆ ಮುಗಿದ ಬಳಕವೂ ಉಳಯುತ್ತದೆ. ಶಿಕ್ಷಕಿ- 
ವಿದ್ಯಾರ್ಥಿಯ ನಡುವಿನ ಬಾಂಧವ್ಯಕ್ಕೆ ಇದಕ್ಕಿಂತ 
ಅದ್ಭುತವಾದ ಪ್ರರೂಪ ಬೇಕಿಲ್ಲ! 


ಸಿಕ್ಕಂತಾಗುತ್ತದೆ ಮತ್ತು ಅವರು ತಮ್ಮ ಕಅಕೆಯ ಮೇಲೆ ಸ್ವತಃ 
ಹಿಡಿತವನ್ನು ಸಾಧಿಸುತ್ತಾರೆ. ಇದರಿಂದಾಗಿ ಕೇವಲ 
ಪರೀಕ್ಷೆಗಳನ್ನು ಪಾಸ್‌ ಮಾಡುವ ಉದ್ದೇಶದಿಂದ ತರಗತಿಯಲ್ಲ 
ಕೇವಲ ಪಠ್ಯಪುಸ್ತಕಗಳು ಮತ್ತು ನೋಟ್‌ ಬುಕ್‌ಗಳಂತಹ ಸಿದ್ಧ 
ಸಾಧನಗಳಲ್ಲ ತೊಡಗಿಕೊಂಡ ಮಕ್ಕಳು ನಿರಾಳತೆಯನ್ನು 
ಕಾಣುತ್ತಾರೆ. ತರಗತಿ ಅವರ ಜಗತ್ತನ್ನು ವಿಸ್ತರಿಸುತ್ತದೆ ಮತ್ತು 
ಕಅಕೆಯು ಜಗತ್ತಿನಲ್ಲಿ ಅವರ ಅನುಭವವನ್ನು ಕೂಡ 
ಒಳಗೊಳ್ಳುವಂತೆ  ಮಾಡುವಲ್ಲ ಸಹಾಯ ಮಾಡುತ್ತದೆ. 
ಜೀವಮಾನವಿಡೀ ಕಅಯುವುದು ಮುಗಿಯುವುದಿಲ್ಲ ಎಂಬ 
ಮಾತಿನ ಹಿನ್ನೆಲೆಯಲ್ಲ ಅವರು ಮಾನವಜೀವಿಗಳಾಗಿ ತಮ್ಮ 
ಕೌಶಲಗಳನ್ನು ಮತ್ತು ಸಂವೇದನೆಗಳನ್ನು ಇನ್ನಷ್ಟು 
ಹರಿತಗೊಳಸುತ್ತ ನಿರಂತರ ಕಠಅಕೆಯ ದಾರಿಯನ್ನು 
ತೆರೆಯುವಂತೆ ಮಾಡುತ್ತಾರೆ. ಒಬ್ಬ ಶಿಕ್ಷಕಿ ಇದಕ್ಕಿಂತ 
ಉತ್ತಮವಾದ ಕೊಡುಗೆಯನ್ನು ಮತ್ತೇನು ಕೊಡಬಲ್ಲರು? 


ಕಥೆಗಳು ಎಲ್ಲಿ ಸಿಗುತ್ತವೆ? 


ಹಾಗಾದರೆ ಕಥೆಗಳು ಎಲ್ಲ ಸಿಗುತ್ತವೆ? ಈ ಪ್ರಶ್ನೆಗಳನ್ನು ಶಿಕ್ಷಕರು 
ಆಗಾಗ ನನ್ನನ್ನು ಕೇಳುತ್ತಿರುತ್ತಾರೆ. ನಿಜಕ್ಸೂ ಹೇಳಬೇಕೆಂದರೆ 
ನಮ್ಮ ಸುತ್ತಲೂ ಕಥೆಗಳವೆ. 


ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಯಾವಾಗಲೂ ಸುದೀರ್ಪವಾದ 
ಕಥೆಯನ್ನು ಹೇಳಬೇಕಾಗಿಲ್ಲ. ಕೆಲವನ್ನು ನೀವೇ ಕಟ್ಟಬಹುದು. 
ಅದು ಯಾವುದೇ ವಿಷಯದ ಮೇಲಾಗಿರಬಹುದು; ತರಗತಿಗೆ 
ನಡೆದು ಹೋಗುತ್ತಿದ್ದಾಗ ಸಣ್ಣಕಲ್ಲು ನಿಮ್ಯೊಂದಿಗೆ ಏನು 
ಮಾತನಾಡಿತು ಎಂತಲೋ, ಎರಡು ಹಕ್ಕಿಗಳು ಅಥವಾ ಎರಡು 


ಅಳಲು/ಇಣಚಿಗಳು ಪರಸ್ಪರ ಮಾತನಾಡಿಕೊಂಡವು ಅಥವಾ 
ಎಲೆಯೊಂದು ಮರದಿಂದ ಯಾಕೆ ಬೀಳಲು ಬಯಸಿತು 
ಎಂತಲೋ, ಕಥೆ ಕಟ್ಟ ಹೇಳಬಹುದಾಗಿದೆ. ಇಂತಹ ಕಥೆಗಳನ್ನು 
ಕಟ್ಟುವುದರಿಂದ ನಿಮ್ಮ ಸೃಜನಶೀಲತೆಯನ್ನು ಚಾಲ್ರಯಲ್ಲಡ- 
ಬಹುದು ಮತ್ತು ಪಠ್ಯ ವಿಷಯವನ್ನು ಹೊರತುಪಡಿಸಿದ 
ಸಂಗತಿಯನ್ನು ಹೇಳುತ್ತಿರುವುದರಿಂದ ಮಕ್ಕಳು ಅದನ್ನು ತುಂಬಾ 
ಇಷ್ಟಪಡುತ್ತಾರೆ. ಪ್ರತಿಯೊಬ್ಬರೂ ಕಥೆಯನ್ನು ಇಷ್ಟಪಡುತ್ತಾರೆ. 
ಯಾವುದೇ  ಅರ್ಥಪೂ ಕಲಕೆಗೆ ಬೇಕಾಗಿರುವುದು 
ಕುತೂಹಲ, ಏಕಾದ್ರತೆ ಮತ್ತು ಆಸಕ್ತಿ ಕೆರಳಸುವ ಮನಸ್ಥಿತಿ. 


ಶಿಕ್ಷಕರು ತಮ್ಮದೇ ಪ್ರದೇಶದ ಕಥೆಗಳನ್ನು ಮಕ್ಕಳೊಂದಿಗೆ 
ಹಂಚಿಕೊಳ್ಳಬೇಕು. ಇಂತಹ ಇನ್ನಷ್ಟು ಕಥೆಗಳು ಬೇಕಾಗಿದ್ದರೆ, 
ತಮ್ಮ ಊರಿನ ಕಥೆಗಳನ್ನು ಹೇಳುವಂತೆ ಪಾಲಕರನ್ನು ಕೇಳ 
ತಿಆದಕೊಳ್ಳಲು ವಿದ್ಯಾರ್ಥಿಗಳಗೇ ಸೂಚಿಸಬಹುದು. 
ಕುಟುಂಬಗಳ ಕಥೆ ಹೇಳುವ ಸಂಪ್ರದಾಯಗಳನ್ನು ಗುರುತಿಸಿ 
ಅವನ್ನು ಪ್ರೋತ್ಸಾಹಿಸುವ ಅಗತ್ಯವಿದೆ. ಇಲ್ಲದೇ ಹೋದರೆ ಅವು 
ಸಂಪೂರ್ಣವಾಗಿ ನಶಿಸಿ ಹೋಗಬಹುದು. ಮುಂದಿನ 
ತಲೆಮಾರುಗಳಗೆ ಅದು ಲಭ್ಯವಾಗದೇ ಹೋಗಬಹುದು. 
ಇವುಗಳೊಂದಿಗೆ ತೊಡಗಿಸಿಕೊಳ್ಳಲು ಉತ್ತಮ ಸಾಹಿತ್ಯದ 
ಕೊರತೆಯುಂದಾಗಿ ನಮ್ಮ ದೂರದರ್ಶನ ಮತ್ತು ದೂರವಾಣಿಗಳು 
'ಹೊಸ ಕಥೆಗಳನ್ನು' ತುಂಬುತ್ತಿರುವುದು ದುರಾದೃಷ್ಟದ ಸಂಗತಿ. 


ಭಾರತದ ಹಾಗೂ ವಿಶ್ವದ ನಾನಾ ಭಾಗದ ಜಾನಪದ ಕಥೆಗಳನ್ನು 
ಮಕ್ಕಳಗೆ ಓದಿ ಹೇಳುವುದು ಮತ್ತು ತಿಆಸಬೇಕಾದ ಅಗತ್ಯವಿದೆ. 
ನ್ಯಾಷನಲ್‌ ಬುಕ್‌ ಟ್ರಸ್ಟ್‌ ಅನೇಕ ಭಾರತೀಯ ಭಾಷೆಗಳಲ್ಲ 
ಹೊರತಂದಿರುವ ಕಥೆ ಮುಸ್ಪಕಗಳು ಉತ್ತಮ 
ಸಂಪನ್ಮ್ಕೂಲಗಳಾಗಿವೆ. ವಿಶೇಷವಾಗಿ ಎ. ಕೆ. ರಾಮಾನುಜನ್‌ 
ಅವರ ಭಾರತದ ಜಾನಪದ ಕಥೆಗಳು (Folktales from India); 
ಪ್ರಥಮ್‌ ಬುಕ್‌ ನ ಅಂತರ್ಜಾಲ ಸಂರ್ರಹದ ವೆಬ್‌ತಾಣ- 
storyweaver.0rg.in ಇದರಲ್ರ 337 ಭಾಷೆಗಳ 55 ಸಾವಿರಕ್ಕೂ 
ಅಧಿಕ ಮಕ್ಕಳ ಕಥೆಗಳ ಸಂಗ್ರಹವಿದೆ. ಇವನ್ನು ನಾಲ್ಲು ವಿಭಿನ್ನ 
ಹಿದುವ ಹಂತಗಳಾಗಿ ವಿಂಗಡಿಸಲಾಗಿದೆ. ಜೊತೆಗೆ ಏಕಲವ್ಯ 
ಪ್ರಕಾಶನದ ಪುಸ್ತಕಗಳು ಮಕ್ನಳ ಓದಿಗೆ ನಿಜಕ್ಸೂ ಅತ್ಯುತ್ತಮ. 


ಕೊನೆಯ ಮಾತು 


ನೀವು ಪ್ರಸ್ತುತಪಡಿಸುವ ಕಥೆಗಳು ಹೊಸ ಸಾಧ್ಯತೆಗಳು ಹಾಗೂ 
ಪರ್ಯಾಯ ವಿಶ್ವವನ್ನು (Alternate universes) ಅನಾವರಣ 


ಮಾಡುತ್ತವೆ. ಅದು ನಿಮ್ಮನ್ನು ಹೂದೋಟದ ಹಾದಿಗೆ 
ಕರೆದೊಯ್ಯುತ್ತದೆ, ನಿಮ್ಮ ಕಣ್ಣ ಮುಂದೆ ಬಣ್ಣಬಣ್ಣದ 
ಲೋಕವನ್ನು ತೋರಿಸುತ್ತವೆ. ಅನಿರೀಕ್ಷಿತ ಸಂಗತಿಗಳಗೆ 


ಮುಖಾಮುಖಯಾಗಬೇಕಾದ ಜನರ ಬಗ್ಗೆ ನೀವು 
ಕನಿಕರಗೊಳ್ಳುವಂತೆ ಮಾಡುತ್ತದೆ ಮತ್ತು ನೀವು ಎಂದೂ 
ಊಹಿಸದ ಸಾಧ್ಯತೆಗಳನ್ನು ಮತ್ತು ನೀವು ಯೋಜಸದೇ ಇದ್ದ 
ಅಂತ್ಯವನ್ನು ನಿಮ್ಮ ಮುಂದೆ ಮಂಡಿಸುತ್ತದೆ. ಒ೦ದು ಹಂತದಲ್ಲ 
ಇದು ಜೀವನದಲ್ಲ ಏರಿಆತದ ಹಾಗೂ ಅನಿರೀಕ್ಷಿತ 
ಫಲಅತಾಂಶಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿಭಾಯುಸಲು 
ಕಲಸುತ್ತದೆ. ಇನ್ನೊಂದು ರೀತಿಯಲ್ಲ  ಸನಿಕ್ಲಿತವಲ್ಲದ 
ಸಾಧ್ಯತೆಗಳನ್ನು ನೋಡುವಂತೆ ಉತ್ತೇಜನ ನೀಡುತ್ತದೆ. 
ಎಲ್ಲಕ್ಕಿಂತ ಚೆಂದದ ಸಂಗತಿ ಏನೆಂದರೆ, ಇಂಥವನ್ನು ಜೀವನದಲ್ಪ 
ಬೆಳೆಸಿಕೊಳ್ಳುವುದರಿಂದ ನಾವು ಎದುರುಗೊಂಡ ಜನರಲ್ಲಿಯೂ 
ಇಂತಹ ಸಾಧ್ಯತೆಗಳನ್ನು ನೋಡುವಂತೆ ಮಾಡುತ್ತದೆ. 
ವಿಶೇಷವಾಗಿ ಒಬ್ಬ ಶಿಕ್ಷಕಿಯಾಗಿ. ನಿಮ್ಮ ವಿದ್ಯಾರ್ಥಿ ಈಗ 
ಹೇಗಿದ್ದಾರೆ ಎಂಬುದನ್ನು ಮಾತ್ರ ನೋಡದೆ ಅವ್ಯಕ್ತ, ಅಸ್ಪಷ್ಟ 
ಸಾಧ್ಯತೆಗಳನ್ನು ನೋಡುವ ಗುಣವನ್ನು ಬೆಳೆಸಿಕೊಂಡರೆ ಮತ್ತು 
ಅಂಥವನ್ನು ಗುರುತಿಸಿದರೆ ಅವುಗಳಗೆ ಇನ್ನಷ್ಟು ಹೊಳಪು ಬರುವ 
ಅವಕಾಶವಿರುತ್ತದೆ. ಕಥೆಗಳ ಜೊತೆ ತೊಡಗಿಕೊಳ್ಳುವುದರಿಂದ 
ಹೊಸ ಗ್ರಹಿಕೆಯ ಬಾಗಿಲು ತೆರೆದುಕೊಳ್ಳುತ್ತದೆ. ನಮ್ಮ ಸಂಕುಚಿತ 
ಮನೋಭಾವದಿಂದ ಹೊರಬಂದು ನಮ್ಮ ದರ್ಶನವನ್ನು. 
ದೃಷ್ಟಿಕೋನವನ್ನು ವಿಸ್ತರಿಸಿಕೊಳ್ಳಲು ಸಾಧ್ಯವಾಗುತ್ತದೆ. 


ಪ್ರತಿಯೊಂದು ಕಥೆಯ ಅಂತ್ಯವು ಇನ್ನಷ್ಟು ಕಥೆಗಳು 
ತೆರೆದುಕೊಳ್ಳಲು ಅವಕಾಶ ಮಾಡಿಕೊಡುತ್ತದೆ. ಪ್ರತಿಯೊಂದು 
ಅಂತ್ಯವೂ ಹೊಸ ಕುತೂಹಲಕ್ಕೆ ಒಳಪಡಿಸುತ್ತದೆ ಮತ್ತು ಇತರ 
ಕಥೆಗಳ ಬಣ್ಣೆ ಕಲ್ರಸಿಕೊಳ್ಳುವಂತೆ ಮಾಡುತ್ತದೆ. 'ಆ ಮುದುಕನಿಗೆ 
ಮುಂದೇನಾಲುತು?'  'ಆ ಪಯಣಿಗ ಇನ್ನೊಂದು 
ಪ್ರಯಾಣವನ್ನು ಆರಂಭಸಿದನೇ?' ಡ್ರಾಗನ್‌ ಈಗಲೂ ಅಲ್ವಿ 
ಹಾರಾಡುತ್ತಿದೆಯೇ? ' ಇಂತಹ ಪ್ರಶ್ನೆಗಳು ಮತ್ತು ಕಲ್ರತ 
ಪರಿಣಾಮಗಳಗೆ ಕೊನೆ ಎಂಬುದಿಲ್ಲ. 


ವ್ಯಾಲೆಂಟೀನಾ ತ್ರಿವೇದಿ ಅವರು ಲೇಖಕರು, ಅಭನೇತ್ರಿ ಮತ್ತು ಶಿಕ್ಷಣತಟ್ಟೆ. ಇವರ ಸೃಜನಶೀಲತೆಯು ಅನೇಕ ಮಾಧ್ಯಮಗಳಲ್ಲ 
ವ್ಯಾಪಿಸಿಕೊಂಡಿದೆ: ಬರವಣಿಗೆ, ಅಭಿನಯ, ಕಿರು ಚಿತ್ರಗಳ ನಿರ್ದೇಶನ, ಸಂಪಾದನೆ, ಅನುವಾದ, ಕಥೆ ಹೇಳುವುದು. ಇತ್ಯಾದಿ. ಮಕ್ಕಳು 
ಮತ್ತು ಕಅಕೆಯ ಬಧ್ಳೆ ಅತೀವ ಆಸಕ್ತಿಯನ್ನು ಹೊಂದಿರುವ ತ್ರಿವೇದಿ ಕಅಕಾ ಪ್ರಕ್ರಿಯೆಯಲ್ಲ ಮಕ್ಕಳ ದೃಷ್ಟಿಕೋನವನ್ನು 
ಅಳವಡಿಸಿಕೊಂಡವರು. ತಮ್ಯ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂತೆ ಅವರಿಗೆ ಅನೇಕ ಶಿಕ್ಷಣ ಸಂಸ್ಥೆಗಳು ನಿರಂತರ ಆಹ್ವಾನ 
ನೀಡುತ್ತಿರುತ್ತವೆ. ದಾಸ್ತಾಂಗೊ (D೩stanಂ- - 13ನೆಯ ಶತಮಾನದ ಮೌಜಕವಾಗಿ ಕಥೆ ಹೇಳುವ ಉರ್ದು ಕಲಾ ಪ್ರಕಾರ) ಇವರ 
ಅಭಿನಯದ ವೈಶಿಷ್ಟ್ಯತೆ. ಔಪಚಾರಿಕ ಮತ್ತು ಅನೌಪಚಾರಿಕ ಎರಡೂ ಕ್ಷೇತ್ರಗಳ ಕೆಲಸ 
storyweaverval@ gmail.com ಮೂಲಕ ಸಂಪರ್ಕಿಸಬಹುದು. 


ಮಾಡಿರುವ ಅವರನ್ನು 


ಅನುವಾದ: ಮಂಜುನಾಥ್‌ ಚಾಂದ್‌ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


